U 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


2 
3) 
4) 


1909 | 
: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


: 16-03-2022 
.: ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 


ಸಚಿವರು 


ಪ್ರಶ್ನೆ 


IR ಉತ್ತರ 


! ಸೌಲಭ್ಯವಾರು 


ರಾಜ್ಯದಲ್ಲಿ 
ಯೋಜನೆಗಳ ಅಡಿಯಲ್ಲಿ, 
ಮಿೀನುಗಾರಿಕೆ ಅಭಿವೃದ್ಧಿಗೆ ಮತ್ತು 
ಮೀನುಗಾರರ ಸ್ನೇಮಾಭಿವೃದ್ಧಿಗೆ 
ದೊರೆಯುವ ಸೌಲಭ್ಯಗಳೇನು; 

(ಯೋಜನಾವಾರು ಮತ್ತು ನೆರವಿನ 
ಪೂರ್ಣ ಮಾಹಿತಿ 


ಕೇಂದ್ರ . 


ನೀಡುವುದು) 


ಪುರಸ್ಕೃತ 


ಮೀನುಗಾರಿಕೆ ಇಲಾಖೆಯು ಕೇಂದ್ರ ಪುರಸ್ಕೃತ 
ಯೋಜನೆಗಳ. ಅಡಿಯಲ್ಲಿ “ಮೀನುಗಾರಿಕೆ ಅಭಿವೃದ್ಧಿಗೆ 
ಮತ್ತು ಮೀನುಗಾರರ ಕ್ಷೇಮಾಭಿವೃದ್ಧಿಗೆ ಈ ಕೆಳಕಂಡ 
ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ. 

1. ವೀಲಿಕ್ರಾಂತಿ / ಪ್ರಧಾನಮಂತ್ರಿ ಮತ್ಯ್ಯಸಂಪದ 
ಯೋಜನೆ - ಮೀನುಗಾರಿಕೆ ಸಮಗ್ರ ಅಭಿವೃದ್ಧಿ ಮತ್ತು 
ನಿರ್ವಹಣೆ, 

. ಮೀನುಗಾರರ ಕಲ್ಯಾಣ ಯೋಜನೆಗಳು ಕಡಲ 
ಮೀನುಗಾರರಿಗೆ ಉಳಿತಾಯ ಮತ್ತು ಪರಿಹಾರ ಯೋಜನೆ 
ಹಾಗೂ ಸಾಮೂಹಿಕ ವಿಮಾ ಯೋಜನೆ: 

. ಮೀನುಗಾರಿಕೆ ಬಂದರುಗಳ ನಿರ್ಮಾಣ. 

4. ಮೀನುಗಾರಿಕೆ ಬಂದರುಗಳ ಹೂಳೆತ್ತುವಿಕೆ. 


ಸದರಿ ಯೋಜನೆಗಳ ವಿವರಗಳನ್ನು ಅನುಬಂಧ-1 
ರಲ್ಲಿ ನೀಡಲಾಗಿದೆ. 


ಆ 


Re 


| ರಾಜ್ಯದಲ್ಲಿ ಈ ಯೋಜನೆಗಳ ಅಡಿ 


ಕಳೆದ 3 ವರ್ಷಗಳಲ್ಲಿ ಕೇಂದ್ರದಿಂದ 
ದೊರೆತಿರುವ ಅನುದಾನ ಮತ್ತು 
ಇತರೆ ಸೌಲಭ್ಯಗಳು ಯಾವುವು; 
(ವರ್ಷವಾರು ಮತ್ತು ಯೋಜನೆ 
ವಾರು ವಿವರಗಳನ್ನು ಒಳಗೊಂಡಂತೆ 
ಮಾಹಿತಿ ನೀಡುವುದು) 


ಈ ಯೋಜನೆಗಳಿಗಾಗಿ ಕಳೆದ 3 ವರ್ಷಗಳಲ್ಲಿ ಕೇಂದ್ರ | 
ಸರ್ಕಾರದಿಂದ ದೊರೆತಿರುವ ಅನುದಾನ ಮತ್ತು ಇತರೆ 
ಸೌಲಭ್ಯಗಳ ವಿವರಗಳನ್ನು ಅನುಬಂಧ-2ರಲ್ಲಿ 
ನೀಡಲಾಗಿದೆ. 


ಇ) 


—— 
ರಾಜ್ಯಕ್ಕೆ ಇತ್ತೀಚೆನ ದಿನಗಳಲ್ಲಿ ಕೇಂದ್ರ 


ಸರ್ಕಾರದ ಯೋಜನೆಗಳಿಂದ ಹರಿದು 
ಬರುವ ಸವಲತ್ತುಗಳು ಕಡಿಮೆ 
ಆಗಿರುವುದು ರಾಜ್ಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ 
ಇದನ್ನು ಸರಿಪಡಿಸಲು 
ಕೈಗೊಂಡಿರುವ ಕ್ರಮಗಳೇನು? 

(ಪೂರ್ಣ ವಿವರ ನೀಡುವುದು) 


ಪ್ರಧಾನಮಂತ್ರಿ ಮತ್ಯಸಂಪದ ಯೋಜನೆಯಡಿ 5 
ವರ್ಷಗಳ (2020-25) ಅವಧಿಗೆ ಕೇಂದ್ರ ಸರ್ಕಾರವು 
ರೂ.279.00 ಕೋಟಿಗಳ ಕೇಂದ್ರದ ಪಾಲು ನಿಗದಿಪಡಿಸಿರು 
ತ್ತದೆ. 2021-22ನೇ ಆರ್ಥಿಕ ವರ್ಷದಲ್ಲಿ ರೂ.70.00 ಕೋಟಿ 
ಅನುದಾನ ಹಂಚಿಕೆ ಮಾಡಲಾಗಿದೆ. 2021-22ನೇ ಸಾಲಿನಲ್ಲಿ 
PMMSY ಯೋಜನೆಯಡಿಯಲ್ಲಿ ಒಟ್ಟು ರೂ.375.67 
ಕೋಟಿಗಳಿಗೆ ಕ್ರಿಯಾ ಯೋಜನೆ ಸಲ್ಲಿಸಿದೆ. ಈ ಪೈಕ 
ರೂ.230.34 ಕೋಟಿಗಳ ಫಲಾನುಭವಿ ಆಧಾರಿತ ಯೋಜನೆ 
ಗಳಿಗೆ ವಿವರವಾದ ಯೋಜನಾ ವರದಿಗಳನ್ನು ರಾಜ್ಯದಿಂದ 
ಸಲ್ಲಿಸಲಾಗಿದೆ. ಸದರಿ ಶಿಯಾ ಯೋಜನೆಯಡಿ ರೂ.230.09 
ಕೋಟಿಗಳಿಗೆ ಕೇಂದ್ರ ಸರ್ಕಾರದ ಅನುಮೋದನೆ 
ದೊರೆತಿರುತ್ತದೆ. ಇದರಲ್ಲಿ ಕೇಂದ್ರದ ಪಾಲು ರೂ.7005 
ಕೋಟಿಗಳಾಗಿರುತ್ತವೆ. 


-2 - 


"ರಾಜ್ಯದ ಮೀನುಗಾರರು ಮತ್ತು ಮೀನುಗಾರಿಕೆ 
| ವಲಯವು, ಹೆಚ್ಚಿನ: ಪ್ರಯೋಜನವನ್ನು ಕೆಂದ್ರ ಸರ್ಕಾರ 
'ದಿಂದ' ಪಡೆಯಲು ಇಲಾಖೆಯೆ 2022-23ನೇ ಸಾಲಿನ 
PMMSY' ಯೋಜನೆಯಡಿ ಕೇಂದ್ರ ಸರ್ಕಾರಕ್ಕೆ ರೂ. 477.85 
ಕೋಟಿಗಳಿಗೆ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದೆ. 


ಇದಲ್ಲದೆ, ಮೀನುಗಾರಿಕೆ ಬಂದರುಗಳು, ಮೀನು 
ಇಳಿದಾಣ. ಕೇಂದ್ರಗಳು ಮತ್ತು ಜಿಟ್ಟಿಗಳಂತಹ ದೊಡ್ಡ 
ಮೂಲಸೌಕರ್ಯಗಳ ಸೃಜನೆಗಾಗಿ ಕೇಂದ್ರ ಸರ್ಕಾರಕ್ಕೆ 
ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ ಮತ್ತು ಅನುಮೋದನೆ 
ಗಳನ್ನು ಪಡೆಯಲಾಗಿದೆ. 


ಮುಂದುವರೆಸುತ್ತ ಗ್ರಾಮೀಣ ಮೂಲಸೌಕರ್ಯ 
1] ಅಭಿವೃದ್ಧಿ ನಿಧಿ - ನಬಾರ್ಡ್‌ ನೆರವಿನ ಅಡಿಯಲ್ಲಿ ಮೂಲ 
ಸೌಕರ್ಯ ಸೌಲಭ್ಯಗಳನ್ನು ಸಹ "ಅಭಿವೃದ್ಧಿಪಡಿಸ 
ಲಾಗುತ್ತಿದೆ. ಮೀನುಗಾರಿಕೆ ಬಂದರುಗಳ . ಹೂಳೆತ್ತುವಿಕೆ 
ಮತ್ತು ಮೀನುಗಾರಿಕೆ ಬಂದರುಗಳಲ್ಲಿ ಇತರ ಆಧುನೀಕರಣ 
ಕಾರ್ಯಗಳ ಪ್ರಸ್ತಾಪವನ್ನು ಮೀನುಗಾರಿಕೆ ಮೂಲ 
ಸೌಕರ್ಯ ಅಭಿವೃದ್ದಿ ನಿಧಿಯಡಿಯಲ್ಲಿ ಸಲ್ಲಿಸಲಾಗಿದೆ. 
ಮೀನುಗಾರಿಕೆ ಬಂದರುಗಳು ಮತ್ತು ಇಳಿಯುವ ಕೇಂದ್ರಗಳ 
ಆಧುನೀಕರಣಕ್ಕಾಗಿ ಹಾಗೂ 3ಖಂd ಪಾರ್ಕ್‌ ಸ್ಥಾಪನೆಗಾಗಿ 
ಪ್ರಸ್ತಾವನೆಗಳನ್ನು ಆರ್‌. ಕೆ.ವಿ.ವೈ.ಗೆ ಸಲ್ಲಿಸಲಾಗಿದೆ ಹಾಗೂ 
.'ಕೇಂದ್ರೆ ಸರ್ಕಾರದಿಂದ ಅನುಮೋದನೆ ನಿರೀಕ್ಷಿಸಲಾಗಿದೆ. 

ಆದರಿಂದ, ವಿವಿಧ ಕೇಂದ್ರ ಸರ್ಕಾರದ ಯೋಜನೆಗಳ 
ಅಡಿಯಲ್ಲಿ ' ಕೇಂದ್ರ ಸರ್ಕಾರದ ನೆಠವಿನೊಂದಿಗೆ 
ಮೀನುಗಾರಿಕೆ ವಲಯವು ಗಮನಾರ್ಹವಾಗಿ ಅಭಿವೃದ್ದಿ 
ಹೊಂದಲು ರಾಜ್ಯವು ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ 
ಮತ್ತು ಭವಿಷ್ಯದಲ್ಲಿ ರಾಜ್ಯಕ್ಕೆ ಕೇಂದ್ರದ ನೆರವಿನ ದೊಡ್ಡು 
ಪಾಲು ಪಡೆದುಕೊಳ್ಳಲು ಸೂಕ್ತ ಕ್ರಮಗಳನ್ನು ತೆಗೆದು 
ಕೊಳ್ಳಲಾಗುತ್ತಿದೆ. ಇದಲ್ಲದೆ, ಇತರ ರಾಜ್ಯಗಳೊಂದಿಗೆ 
ಹೋಲಿಸಿದರೆ ಇಲಾಖೆಯು ಪಡೆಯುವ. ಕೇಂದ್ರದ ಆರ್ಥಿಕ 
ನೆರವಿನಲ್ಲಿ ರಾಜ್ಯವು. ಹಿಂದುಳಿದಿಲ್ಲ ಎಂಬುದನ್ನು 
ಉಲ್ಲಳವಿಸಬಹುದು. 


ಸಂಖ್ಯೆ: ಪಸಂಮೀ ಇ-75 ಮೀಇಯೋ 2022 ರಾಶಿಗ 


ಮೀನುಗಾರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಜಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಎ. ತಿಷ್ಟೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) ಇವರ ಚುಹ್ಜೆ ಗ್ರುರುತಿಲದ ಪುಶ್ಲೆ ಸಂಖ್ಯೆ 1909 ಕ್ರೈ 


- ಮೀನುಗಾರಿಕೆ ಇಲಾಖೆಯು ಅನುಷ್ಠಾನಗೊೂಳಿಸುತ್ತಿರುವ ಕೇಂದ್ರ ಪುರಸ್ಕೃತ ಯೋಜನೆಗಳ ಸಂಕ್ಷಿಪ್ತ 
ವಿವರ ; 

1. ನೀಲಿ ಕಾಂತಿ! ಪ್ರಧಾನ ಮಂತಿ ಮತ್ಯಸಂಪದ ಯೋಜನೆ: ಮೀನುಗಾರಿಕೆ ಸಮಗ್ರ 
ಅಭಿವೃದ್ದಿ ಮತ್ತು ನಿರ್ವಹಣೆ ಯೋಜನೆಯಡಿ ಒಳನಾಡು ಮೀನುಗಾರಿಕೆ, ಮೂಲಭೂತ ಸೌಲಭ್ಯ 
ಮತ್ತು ಹಿಡುವಳಿ ಸಂತರದ ಕಾರ್ಯಾಚರಣೆಗಳ ಅಬಿವೃದ್ಧಿ ಮೀನುಗಾರರ ಕಲ್ಯಾಣಕ್ಕಾಗಿ 
ರಾಷ್ಟ್ರೀಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ ಕಲ್ಲಿಸಲಾಗಿರುತ್ತದೆ. ಸದರಿ 
ಯೋಜನೆಯಡಿ ಮೀನು ಉತ್ಸಾದನೆ ಮತ್ತು ಉತ್ಸ್ಕಾದಕತೆಯನ್ನು ಹೆಚ್ಚಿಸಲು, ಮೀನು ಮಾರಾಟ 
`ಸೌಕರ್ಯಗಳನ್ನು ಒದಗಿಸಲು ಫಲಾನುಭವಿ ಆಧಾರಿತ ವಿವಿಧ ಘಟಕಗಳಿಗೆ ಸಾಮಾನ್ಯ ವರ್ಗದವರಿಗೆ 
ಶೇ40 ರಷ್ಟು ಹಾಗೂ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಮಹಿಳಾ ವರ್ಗದವರಿಗೆ. ಶೇ.60, ರಷ್ಟು 
ಸಹಾಯಧನ ಒದಗಿಸಲಾಗುತ್ತಿದೆ. . 


2. ಮೀನುಗಾರಿಕೆ ಬಂದರುಗಳ ಹೂಳೆತ್ತುವಿಕೆ (ಕೇಂದ್ರ ಪುರಸ್ಕೃತ ಯೋಜನೆ) 
ಮೀನುಗಾರಿಕೆ ಬಂದರುಗಳು ಮತ್ತು ಇಳಿದಾಣಗಳಲ್ಲಿ ಮೀನುಗಾರಿಕೆ ದೋಣಿಗಳ ಸುಗಮ ಸಂಚಾರಕ್ಕೆ 
ಅನುಕೂಲವಾಗಲು ಹೂಳೆತ್ತಲು ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರ ಸರ್ಕಾರವು ಪ್ರತಿಶತ 50 ರಷ್ಟನ್ನು 
ಯೋಜನಾ ವೆಚ್ಚವನ್ನು ಮತ್ತು ರಾಜ್ಯ ಸರ್ಕಾರವು ಪ್ರತಿಶತ 50 ರಷ್ಟನ್ನು ಯೋಜನಾ ವೆಚ್ಚವನ್ನು 

ಭರಿಸುತ್ತದೆ. ಕೇಂದ್ರ ಸರ್ಕಾರದಿಂದ ಮಂಜೂರಾದ ಕಾಮಗಾರಿಗಳಿಗೆ ಅನುದಾನ ಒದಗಿಸಲಾಗುವುದು" 

3. ಮೀನುಗಾರಿಕೆ ಬಂದರುಗಳ ನಿರ್ಮಾಣ(ೇಂದ್ರ ಪುರಸ್ಕುತ ಯೋಜನೆ) 
ಮಂಜೂರಾದ ಮಿೀಮಗಾರಿಕೆ ಬಂದರುಗಳ ಕಾಮಗಾರಿ ಮುಂದುವರಿಕೆಗೆ ಹಾಗೂ ಹೊಸ ಯೋಜನೆಗಳ 
ಕೈಗೊಳ್ಳಲು ಅವಕಾಶ ಮಾಡಲಾಗಿದೆ. ಪರಿಷ್ಟ್ಕತ ಮಾರ್ಗಸೂಚಿಗಳ ಪ್ರಕಾರ ಕೇಂದ್ರ ಸರ್ಕಾರವು 
ಪ್ರತಿಶತ 50 ರಷ್ಟು ಮತ್ತು ರಾಜ್ಯ ಸರ್ಕಾರವು ಪ್ರತಿಶತ 50 ರಷ್ಟನ್ನು ಭರಿಸುತ್ತದೆ. ಈಗಾಗಲೇ 
ಮಂಜೂರಾದ ಯೋಜನೆಗಳು 75:25 ಅನುಪಾತದಲ್ಲಿಯೇ ಮುಂದುವರೆಯುತ್ತದೆ. 


4. ಮೀನುಗಾರರ ಕಲ್ಯಾಣ ಯೋಜನೆಗಳು(ಕೇಂದ್ರ ಪುರಸ್ಕೃತ ಯೋಜನೆ) 
ಅ. ಕೆಡಲ ಮೀನುಗಾರರಿಗೆ ಉಳಿತಾಯ ಮತ್ತು ಪರಿಹಾರ ಯೋಜನೆ 
ಉಳಿತಾಯ ಹಾಗೂ ಪರಿಹಾರ. ಯೋಜನೆಯಡಿ ಕರಾವಳಿ ಮೀನುಗಾರರಿಂದ ರೂ.1500/- ಗಳನ್ನು 
ಮೀನುಗಾರಿಕ ಅವಧಿಯಲ್ಲಿ ವಸೂಲಿ ಮಾಡಿ ಈ ಮೊತ್ತಕ್ಕೆ ಕೇಂದ್ರ ಸರ್ಕಾರ ರೂ.1500/- ಮತ್ತು 
ರಾಜ್ಯ ಸರ್ಕಾರ ರೂ.1500/- ಸೇರಿಸಿ ಹೀಗೆ ಒಟ್ಟು ರೂ.4500/- ಗಳನ್ನು ಮೀನುಗಾರಿಕೆ ಇಲ್ಲದ 03 
ತಿಂಗಳುಗಳಲ್ಲಿ ಪ್ರತಿ ತಿಂಗಳಿಗೆ ರೂ.1500/- ರಂತೆ ಪ್ರತಿ ಮೀನುಗಾರರಿಗೆ ನೀಡಲಾಗುವುದು. 


ಆ) ಸಾಮೂಹಿಕ ವಿಮಾ ಯೋಜನೆ: 
ರಾಜ್ಯದ ಮೀನುಗಾರರಿಗೆ ಗುಂಪು ವಿಮಾ ಸೌಲಭ್ಯ ಒದಗಿಸಲು ರಾಜ್ಯದ ವಿಮಾ ಕಂತನ್ನು 
ಪಾವತಿಸಲು ಅನುದಾನ ಒದಗಿಸಲಾಗಿದೆ. ಈ ಯೋಜನೆಯಡಿ ವಿಮಾ ಸೌಲಭ್ಯವನ್ನು 
ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ನೈಸರ್ಗಿಕ ವಿಕೋಪಗಳಿಂದ ಮರಣ ಹೊಂದಿದ 
ಮೀನುಗಾರರ ಅವಲಂಬಿತರಿಗೆ ಹಾಗೂ ಶಾಶ್ವತ ಅಂಗವಿಕಲರಾದ ಮೀನುಗಾರರಿಗೆ ರೂ.500,000/- 
ಗಳ ಪರಿಹಾರ ಮತ್ತು ಬಾಗಶಃ ಅಲಗವಿಕಲರಾದವರಿಗೆ ರೂ.100,000/-ಗಳ ಪರಿಹಾರ 
ನೀಡಲಾಗುವುದು. 


ಮಾನ್ಯ ವಿಧಾನ ಪರಿಷತ್ತ ನ ಸದಸ್ಯರಾದ ಶ್ರೀ ಕೆ.ಎ ತಿಪ್ಪೇಸ್ನಾಮಿ 
ವಿಭಾ: ಶ್ರಿನ ಸ ಖಿ. (ನಾಮನಿರ್ದೇಶನ 
ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1909'ಕೆ, 


ಅನುಬಂಧ-2' 


ರಸ್ಕತ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಾಗೂ ಖರ್ಚಾಗಿರುವ ಅನುದಾನದ ವಿವರ 


2018-19 2019-20 _ 2020-21 


ಒಟ್ಟು ನಷ ಡೌ" ಡದ . [ಕೇಂದ್ರದ ಬಟ್ಟು ವೆಚ್ಚ 
. . ಪಾಲು 
ನೀಲಿ ಕ್ರಾಂತಿ/ PMMSY ” 


ಪಾಲು 
1 | ಮೀನುಗಾರಿಕೆಯ ಸಮಗ್ರ ಅಭಿವೃದ್ಧ 3 | 602 
ಮತ್ತು ನಿರ್ವಹಣೆ | 


: ಕಳೆದ 3 ಐರ್ಷಗಳಲ್ಲಿ ಕೇಂದ್ರ ತ ಹು! 
ಆರ್ಥಿಕ ED (ಕೂಲಕ್ಷಗಳಲ್ಲಿ) 


939.45 1520.1 898.53 1519.88 4100.85 -| 2820.51 4462.72 


— 
1433.50 716.75 1433.42 


7074.92 4431.26 “3700 4431.26 2500.00 1073.20 2499.68 


4. 707492 | 707352 


ಮೇನೆಗಾರಿಕ ಬಂದರುಗಳ ” ” 
0.00 0.00 0.00 0.00 0.00 0.00 


| 4 [ಹೂಳತ್ತುವಕಿ 0.00 - k | 


